, ಕರ್ನಾಟಕ ವಿಧಾನ ಪರಿಷತ್ತು 


| ವಿನಾಸ ಪರಿಷತ್ತಿನ ಸದ್ಯ ರ ಹೆಸರು: 


ಶ್ರೀ ಪಿ.ಆರ್‌. ರಮೇಶ್‌. 
(ನಾಮನಿರ್ದೇಶನ ಹೊಂದಿದವರು). 


ಷಾ ಗುಡುತ್ಸಾಡ Er ಸಂಖ್ಯೆ: 


| 1403-202 


ಉತ್ತರಿಸಬೇಕಾದ ದಿನಾಂಕ: , 
ಉತ್ತರಿಸುವ ಸಚಿವರು: 


ವೈದ್ಯಕೀಯ ಶಿಕ್ಷಣ ಸಚಿವರು 


ಪ್ರಶ್ನೆ 

ನೀಟ್‌ ಯುಜಿ ಕೌನ್ಸಿಲಿಂಗ್‌ನಲ್ಲಿ (Neet UG 
Connseling} ರಾಜ್ಯದ ಹಲವು ಪ್ರತಿಷ್ಠ 
ಡೀಮ್ಹ್‌ ವೈದ್ಯ ಕೀಯ ವಿಶ್ವವಿದ್ಯಾಲಯಗಳಲ್ಲಿ 
ಸರ್ಕಾರಿ ಕೋಟಾದ ಸೀಟಿಗೆ ಕರ್ನಾಟಕ 
ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿದ ಶುಲ್ಕದ 
ಮೊತ್ತಕ್ಕಿಂತ ದುಬಾರಿ ಶುಲ್ಕ ಪಾವತಿಸುವಂತೆ 

ದ್ಯಾರ್ಥಿಗಳಿಗೆ ಕಾಲೇಜುಗಳು 


ಗಮನಕ್ಕೆ "ಬಂದಿದೆಯೇ; ಬಂದಿದ್ದಲ್ಲಿ 
ಸರ್ಕಾರದ ಕ್ರಮವೇನು; (ವಿವರ ನೀಡುವುದು] 


ಒತ್ತಾಯಿಸುತ್ತಿರುವ ವಿಷಯ ಸರ್ಕಾರದ | 


` ಉತ್ತರ 
ನೀಟ್‌ ಯುಜಿ ಕೌನ್ನಿಲಿಂಗ್‌ನಲ್ಲಿ ರಾಜ್ಯದ ವಾತ 
ಡೀಮ್ಮ್‌ ವೈದ್ಯಕೀಯ ವಿಶ್ವವಿದ್ಯಾಲಯಗಳು ಈ 
ಕೆಳಕಂಡಂತಿವೆ. 
1. KLE Jawaharlal Nehru Medical | 
College, Belagavi. 


2. KLEE Jagadguru Gangadhar 
Mahaswamigalu Mooru 
Savirmath Medical College, 
Hubballi 


ಸದರಿ ಕಾಲೇಜುಗಳಲ್ಲಿ ಸರ್ಕಾರವು ಕರ್ನಾಟಕ 
ಪರೀಕ್ಷಾ ಪ್ರಾಧಿಕಾರಕ್ಕೆ ತಿಳಿಸಿದ್ದ ಶುಲ್ಕಕ್ಕಿಂತ 
ಹೆಚ್ಚುವರಿ ಶುಲ್ಕವನ್ನು ಪಾವತಿಸುವಂತೆ 
ಒತ್ತಾಯಿಸುತ್ತಿರುವುದು ಕರ್ನಾಟಕ ಪರೀಕ್ಷಾ 
ಪ್ರಾಧಿಕಾರದ ಗಮನಕ್ಕೆ ಬಂದಿರುತ್ತದೆ. 


§ 

ಆ) [ಸದರ ಡುಚಾರಿ ಶುಲ್ಕ ಪಾವತಿಸಲು ಇನೇಪ 
ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ 
ಆರ್ಥಿಕವಾಗಿ ತೊಂದರೆಯಾಗುತ್ತಿರುವ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
| ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು; (ವಿವರ 
ನೀಡುವುದು) 


ಇ) ಈ ಸಂಬಂಧ ಸರ್ಕಾರಕ್ಕೆ ದೂರುಗಳು 
ಸಲ್ಲಿಕೆಯಾಗಿವೆಯೇ; ಹಾಗಿದ್ದಲ್ಲಿ, ಒಟ್ಟು ಎಷ್ಟು 
ದೂರುಗಳು ಸಲ್ಲಿಕೆಯಾಗಿವೆ ಮತ್ತು 


ಸರ್ಕಾರದ ಕ್ರಮವೇನು; (ವಿವರ ನೀಡುವುದು) 


ಕೆ.ಎಲ್‌.ಇ- ಜೆ.ಎನ್‌.ಎಂ.ಸಿ., ಬೆಳೆಗಾವಿ ಮತ್ತು 
ಕೆ.ಎಲ್‌.ಇ- ಜೆ.ಜಿ.ಎಂ.ಎಂ.ಎಸ್‌, ಹುಬ್ಬಳ್ಳಿ 
ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳಿಂದ 
ಸುಮಾರು 20 ದೂರುಗಳು ಬಂದಿರುತ್ತವೆ. 
ದೂರುಗಳ ಬಗ್ಗೆ ಸರ್ಕಾರದ. ಹಂತದಲ್ಲಿ 
ಪರಿಶೀಲನೆಯಲ್ಲಿದೆ. 


ಈ) [ರಾಜ್ಯದ ಖಾಸಗಿ ಡೀಮ್ಣ್‌ ವೈದ್ಯಕೀಯ [ಸರ್ಕಾರವು ವೈದ್ಯಕೀಯ ಕೋರ್ಸ್‌ಗೆ ಶುಲ್ಕವನ್ನು 
ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದ ಸೀಟಿಗೆ | ಆದೇಶದ ಮೂಲಕ ನಿಗಧಿಪಡಿಸುತ್ತದೆ. ಅದರಂತೆ 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ | ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೌನ್ಸಿಲಿಂಗ್‌ 
ನಿಗಧಿಪಡಿಸಿದ ಶುಲ್ಕದ ಮೊತ್ತವನ್ನು | ಮೂಲಕ' ವೈದ್ಯಕೀಯ ಕೋರ್ಸ್‌ಗೆ ಪ್ರವೇಶ 
ಅನುಸರಿಸಲು ಒಪ್ಪಂದವಾಗಿರುವ ಕುರಿತು | ಪ್ರಕ್ರಿಯೆಯನ್ನು ನಡೆಸುತ್ತದೆ. 

ಸರ್ಕಾರದ ನಿಲುವೇನು?(ವಿವರ ನೀಡುವುದು) 


No: MED 30 RGU 2022 


, ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 


